ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 204(278) 


ವಿಧಾನ ಪರಿಷತ್‌ ಸದಸ್ಯರ ಹೆಸರು " 
ಕ್ಷೇತ್ರ 

ಉತ್ತರಿಸುವ ದಿನಾಂಕ 

ಉತ್ತರಿಸುವವರು 


ಶ್ರೀ. ಸುನೀಲ್‌ ಗೌಡ ಬಸವನಗೌಡ ಪಾಟೀಲ (ಸ್ಥಳೀಯ ಸಂಸ್ಥೆಗಳ 


16-07-2019 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ee 


ಉತ್ತರ 


ಕ್ರಸಂ ಪ್ರಶ್ನೆಗಳು 
"| ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಚುನಾಯಿತ ಪ್ರತಿನಿಧಿಗಳಿಗೆ ಗೌರವಧನವನ್ನು ನೇರವಾಗಿ 
ಅವರ ಖಾತೆಗೆ ಂಗಗೀ ಮುಖಾಂತರ ಜಮಾ ಮಾಡುವ 
ವ್ಯವಸ್ಥೆ ಏನಾದರೂ ಇದೆಯೇ, ಇಲ್ಲದಿದ್ದಲ್ಲಿ, ಅಂತಹ 
ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ; 


(ಅ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಚುನಾಯಿತ 
ಪ್ರತಿನಿಧಿಗಳಿಗೆ ಗೌರವಧನವನ್ನು ನೇರವಾಗಿ ಅವರ ಖಾತೆಗೆ 
on ಮುಖಾಂತರ ಜಮಾ ಮಾಡುವ ವ್ಯವಸ್ಥೆ ಸದ್ಯಕ್ಕೆ 
ಚಾಲ್ತಿಯಲ್ಲಿರುವುದಿಲ್ಲ ಹಾಗೂ ಸರ್ಕಾರದ ಮುಂದೆ ಅಂತಹ 
ಪ್ರಸ್ತಾವನೆಯು ಇರುವುದಿಲ್ಲ. 


ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವ ಒಟ್ಟು 
ಶುದ್ಧ ಕುಡಿಯುವ ನೀರಿಸ ಘಟಕಗಳ ಎಷ್ಟು; ಅವುಗಳಲ್ಲಿ 


(ಈ) 


ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವ ಒಟ್ಟು ಘಟಕಗಳ 
ಸಂಖ್ಯೆ: 819, ಇವುಗಳಲ್ಲಿ” ಕಾರ್ಯನಿರ್ವಹಿಸುತ್ತಿರುವ ಘಟಕಗಳ 


ಎಷ್ಟು ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಎಷ್ಟು | ಸಂಖ್ಯೆ : 707, ಕಾರ್ಯನಿರ್ವಹಿಸದೇ ಇರುವ ಘಟಕಗಳ ಸಂಖ್ಯೆ : 
ಘಟಕಗಳು ಕಾರ್ಯನಿರ್ವಹಿಸುತ್ತಿಲ: 2. 

Ul " , 
ಕಾರ್ಯನಿರ್ವಹಿಸದೆ ಇರುವಂತಹ ಶುದ್ಧ ಕುಡಿಯುವ | ಏಜೆನ್ಸಿಯವರ ಕಾರ್ಯಾಚರಣೆ ನಿರ್ವಹಣೆಯಲ್ಲಿರುವ 
ನೀರಿನ ಘಟಕಗಳನ್ನು ದುರಸ್ಥಿ ಮಾಡಲು ಯಾವ ಕ್ರಮ | ಘಟಕಗಳನ್ನು ಎಏಜೆನ್ಸಿಯವರಿಂದ- ದುರಸ್ತಿಗೊಳಿಸಲಾಗುತ್ತಿದೆ. 
ಕೈಗೊಳ್ಳಲಾಗಿದೆ; ಸದರಿ ಘಟಕಗಳ ದುರಸ್ಥಿ ಮಾಡುವ | ಮತ್ತು ಇನ್ನುಳಿದ ಘಟಕಗಳನ್ನು ಇಲಾಖೆ ಪತಿಯಿಂದ 
ಕೆಲಸವನ್ನು ಯಾವ: ಸಂಸ್ಥೆಗೆ ನೀಡಲಾಗಿದೆ? ದುರಸ್ತಿಗೊಳಿಸಲಾಗುತ್ತಿರುತ್ತದೆ. ಕಾರ್ಯಾಚರಣೆ ಮತ್ತು 

(9 ನಿರ್ವಹಣೆಗಾಗಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ನಿರ್ವಹಣೆಯಲ್ಲಿರದ |' 

ಘಟಕಗಳಿಗೆ ೦ & ಬ ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ 
ಅಂತಿಮಗೊಳಿಸಿದ ನಂತರ ಏಜೆನ್ಸಗಳಿಗ/ಸಂಸ್ಥೆಗಿಗ 
ವಹಿಸಿಕೊಡಲಾಗುವುದು. 

Lk 
ಸಂಖ್ಯೆ:ಗ್ರಾಅಪ 19 ಜಿಪಸ 2019 


(ಕೈಷ್ಣಭೈರೇಗೌಡು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚವರು 


San {Sha)LA-LC. FEB -2018 


